ಸದನದಲ್ಲಿ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


4.ಆಮದು ವಸ್ತುಗಳ ಮೇಲೆ ತೆರಿಗೆ ವಿಧಿಸುವ ಕುರಿತು 

ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 

124 (630) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 

(ಅ) ರಾಜ್ಯ ಸರ್ಕಾರವು ಆಮದಾಗುವ ವಸ್ತುಗಳ ಮೇಲೆ ಯಾವ ಯಾವ ತೆರಿಗೆ ವಿಧಿಸುತ್ತದೆ ; (ವಿವರ ನೀಡುವುದು) 


(ಆ) ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಡುಗೆಯಾಗಿ ನೀಡಿರುವ ಹೂಬ್ಲೋಟ್‌ ವಾಚ್‌ನ್ನು ಭಾರತಕ್ಕೆ ಆಮದು ಮಾಡುವ 
ಸಂದರ್ಭದಲ್ಲಿ ಎಷ್ಟು ಮೊತ್ತದ ಕಸ್ಪಂಮ್ಸ್‌ ಶುಲ್ಕವನ್ನು ಪಾವತಿ ಮಾಡಲಾಗಿದೆ ; ಈ ಕುರಿತು ಸರ್ಕಾರದ ಬಳಿ ಯಾವ ರೀತಿಯ 
ದಾಖಲೆ ಇದೆ ; (ವಿವರ ನೀಡುವುದು) 


(ಇ) ಅಂದಿನ ಮುಖ್ಯಮಂತ್ರಿಗಳಿಗೆ ಕೊಡುಗೆ ರೂಪದಲ್ಲಿ ರೂ. 75 ಲಕ್ಷ ಮೌಲ್ಯದ ಹೂಬ್ಲೋಟ್‌ ವಾಚ್‌ ನೀಡಲು ಕಸ್ಪಂಮ್ಸ್‌ 
ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದೆಯೇ ; ಹಾಗಿದ್ದಲ್ಲಿ, ಯಾವ ನಿಯಮದ ಅನ್ವಯ ಈ ವಿನಾಯಿತಿ ಪಡೆಯಲಾಗಿದೆ ; (ನಿಯಮದ 
ಪ್ರತಿ ಒದಗಿಸುವುದು) 


(ಈ) ರಾಜ್ಯ ಸರ್ಕಾರವು ಈ ಹೂಬ್ಲೋಟ್‌ ವಾಚ್‌ ಮೇಲೆ ಯಾವ ಯಾವ ರೀತಿಯ ತೆರಿಗೆ ವಿಧಿಸಿದೆ? 


